HN . £- 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪುಶ್ನೆ ಸಂಖ್ಯೆ: 520 (792) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಬಿ.ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಕೈಗಾರಿಕೆಗಳಿಗೆ ಸಬ್ಬಿಡಿ ದರದಲ್ಲಿ ವಿದ್ಯುತ್‌ ಪೂರೈಕೆಯ ಬಗ್ಗೆ 


(ಅ) ಕೆ.ಪಿ.ಟೆ.ಸಿ. ಎಲ್‌ ನಿಗಮವು ಸಬ್ಬಿಡಿ ದರದಲ್ಲಿ ರಾಜ್ಯದ ಕೈಗಾರಿಕೆಗಳಿಗೆ ವಿದ್ಯುತ್‌ 
ಸರಬರಾಜು ಮಾಡುತ್ತಿದೆಯೇ; 


(ಆ) ಮಾಡುತ್ತಿದ್ದಲ್ಲಿ ಎಷ್ಟು ಸಣ್ಣ ಕೈಗಾರಿಕೆಗಳಿಗೆ ಮತ್ತು ಬೃಹತ್‌ ಕೈಗಾರಿಕೆಗಳಿಗೆ ಸಬ್ಬಿಡಿ ದರ 
ವಿಧಿಸುತ್ತಿದೆ; 


(ಇ) ಇದರಿಂದ ರಾಜ್ಯದ ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚಕ್ಕೆ ಅನುಕೂಲವಾಗಿದೆಯೇ? 


